ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರಶ್ನೆ ಸ೦ಖ್ಯೆ: 613 (636) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತರಿಸುವ ಸಚಿವರು: ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ: 


ರೈತರ ಖಾತೆಗೆ ಹಣ ವರ್ಗಾವಣೆ ಬಗ್ಗೆ 


(ಅ) ಅಶ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಹಣ ವರ್ಗಾವಣೆಯನ್ನು ಆನ್‌ಲೈನ್‌ ಮೂಲಕ 
ಮಾಡುವ ಕಾನೂನು ಜಾರಿಯಾಗಿದ್ದು, 


ಕಳೆದ ತಿಂಗಳಿಂದ ರೈತರ ಖಾತೆಗೆ ಹಣ ಬಂದಿಲ್ಲವೆಂದು ರಾಮನಗರ ರೇಷ್ಮೆ ಇಲಾಖೆಗೆ ರೈತರು 
ಮುತ್ತಿಗೆ ಹಾಕಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಈ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಳ್ಳಲಾಗಿದೆಯೇ 
ಪಡೆದುಕೊಂಡಿದ್ದಲ್ಲಿ, ಆ ಬಗೆಗಿನ ಮಾಹಿತಿ ನೀಡುವುದು ; 


(ಇ) ಒಂದು ವೇಳೆ ಇದಕ್ಕ ಅಧಿಕಾರಿಗಳು ಕಾರಣ ಆಗಿದ್ದಲ್ಲಿ, ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ 
ಕೈಗೊಳ್ಳಲಾಗಿದೆಯೇ ; 


(ಈ) ಬಗೆಹರಿಯದಿದ್ದಲ್ಲಿ ಯಾವಾಗ ಬಗೆ ಹರಿಯುತ್ತದೆ ಹಾಗೂ ಪರಿಹಾರ ನೀಡಲು 
ವಿಳ೦ಂಬವಾಗಿರುವುದಕ್ಕೆ ಕಾರಣಗಳೇಮ ? (ಸಂಪೂರ್ಣ ಮಾಹಿತಿ ನೀಡುವುದು) 


